ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1397(1583) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಗೋವಿಂದರಾಜು(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಜಲಸಂಪನ್ಮೂಲ ಇಲಾಖೆಯಲ್ಲಿನ ದಿನಗೂಲಿ ನೌಕರರನ್ನು ಖಾಯಂಗೊಳಿಸುವ ಬಗ್ಗೆ 


(ಅ) ಕರ್ನಾಟಿಕ ರಾಜ್ಯ ಕಟ್ಟಿಡ ಮತ್ತು ನಿರ್ಮಾಣ ನಿಗಮ ನಿಯಮಿತ, ಬೆಳಗಾವಿ, ಇಲ್ಲಿ 
ದಿನಗೂಲಿ ಆಧಾರದ ಮೇಲೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಸುಮಾರು 1175 ನೌಕರರುಗಳನ್ನು ಖಾಯಂಗೊಳಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; 


(ಆ) ಈ ನೌಕರರು ಕಳೆದ 15 ವರ್ಷಗಳಿಂದ ದಿನಗೂಲಿ ನೌಕರರಾಗಿ ಕಾರ್ಯ 
ನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಹಾಗಿದ್ದಲ್ಲಿ, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ಸಾಮಾನ್ಯ ವರ್ಗಗಳಿಗೆ 
ಸೇರಿದ ಈ ನೌಕರರುಗಳನ್ನು ಖಾಯಂಗೊಳಿಸಲು ಸರ್ಕಾರಕ್ಕೆ ಇರುವ ತೊಂದರೆಗಳೇನು; 


(ಈ) ಪ೦ಜಾಬ್‌ ಸರ್ಕಾರ ಮತ್ತು ಜಗಜೀತ್‌ ಸಿಂಗ್‌ ನಡುವಿನ ಸಿವಿಲ್‌ ಅಪಿಲ್‌ನ ತೀರ್ಪಿನಲ್ಲಿ 
ಸರ್ವೋಚ್ಚ ನ್ಯಾಯಾಲಯವು ದಿನಗೂಲಿ ನೌಕರರ ಸೇವೆಯನ್ನು ಖಾಯಂಗೊಳಿಸಿ 
ಸೇವಾಭದ್ರತೆ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಕಲ್ಪಿಸುವಂತೆ ತೀರ್ಪು ನೀಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಗುಜರಾತ್‌ ಸರ್ಕಾರ ಮತ್ತು ಲೋಕೋಪಯೋಗಿ ನೌಕರರ ಯೂನಿಯನ್‌ ನಡುವಿನ 
ವ್ಯಾಜ್ಯದ ತೀರ್ಪಿನಲ್ಲಿ ದಿನಗೂಲಿ ನೌಕರರಿಗೆ ರಜಿ, ಸೇವಾ ಭದತೆ ಹಾಗೂ ಇತರೆ 
ಸವಲತ್ತುಗಳನ್ನು ವೀಡುವಂತೆ ಸರ್ವೋಜ್ಞ ನ್ಯಾಯಾಲಯವು ತೀರ್ಪು ವೀಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಊ) ಮಾನ್ಯ ಸರ್ವೋಜ್ಞ ನ್ಯಾಯಾಲಯದ ತೀರ್ಪುುಗಳನ್ನಯ ಮಾನವ ಹಕ್ಕುಗಳ 
ಆಯೋಗವು ದಿನಗೂಲಿ ನೌಕರರಿಗೆ ಸೇವಾ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕ 
ಸರ್ಕಾರಕ್ಕೆ ನೀಡಿರುವ ಸೂಚನೆಯ ಪ್ರಸ್ತಾವನೆಯು ಪ್ರಸ್ತುತ ಯಾವ ಹಂತದಲ್ಲಿದೆ; 
(ಸಂಪೂರ್ಣ ಮಾಯಿತಿ ನೀಡುವುದು) 


(ಯ) ಹಿಮಾಚಲ ಪ್ರದೇಶ ಸರ್ಕಾರವು 5 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿರುವ 
ದಿನಗೂಲಿ ನೌಕರರ ಸೇವೆಯನ್ನು ಆಯಾ ಇಲಾಖೆಗಳಲ್ಲಿ ಖಾಲಿಯಿರುವ ಹುದೆಗಳಿಗೆ 
ದಿನಗೂಲಿ ನೌಕರರ ಸೇವೆಯನ್ನು ಖಾಯಂಗೊಳಿಸಿ ಅಗತ್ಯ ಸೌಲಭ್ಯಗಳನ್ನು 
ಒದಗಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಎ) ಅದರಂತೆಯೇ, ಕರ್ನಾಟಕ ರಾಜ್ಯದ ಮಾನ್ಯ ಉಜಚ್ಜ್‌ ನ್ಯಾಯಾಲಯವು ದಿನಾ೦ಕ: 17-12- 
2019ರ ಆದೇಶ ಸಂಖ್ಯೆ: ಡಬ್ಲೂಪಿ ನ೦:869-875, 877-880, 882-883, 885-902, 904-909, 
911-965, 971-999/2009(ಎಸ್‌) ಆದೇಶದನ್ವಯ ಈ ನೌಕರರುಗಳನ್ನು ಖಾಯಂಗೊಳಿಸಲು 
ಆದೇಶ ಹೊರಡಿಸಿದ್ದರೂ ಸಹ ಸರ್ಕಾರ ಕ್ರಮ ಕೈಗೊಳ್ಳದಿರಲು ಕಾರಣಗಳೇನು; 


(ಏ) ಮೇಲಿನ ಮಾನ್ಯ ರಾಜ್ಯ ಉಚ್ಚ್‌ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯವು 
ನೀಡಿರುವ ತೀರ್ಪುಗಳನ್ವಯ ಈ ನೌಕರರುಗಳನ್ನು ಖಾಯಂಗೊಳಿಸಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ; ಹಾಗಿದ್ದಲ್ಲಿ, ಯಾವಾಗ ಖಾಯಂಗೊಳಿಸಲಾಗುವುದು ಮತ್ತು ಸೇವಾ 
ಭಬದತೆಯನ್ನು ಒದಗಿಸಲಾಗುವುದು? (ಸಂಪೂರ್ಣ ಮಾಯಿತಿ ನೀಡುವುದು) 


